ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 16ನೇ ಮಾರ್ಜ್‌, 2020 


ಅಜಿನೊಮೊಟೊ (Tasting Powder) ನಿಷೇಧಿಸುವ ಕುರಿತು 
ಶ್ರೀ ಪ್ರಾಣೇಶ್‌ ಎಂ.ಕೆ (ಸ್ಠಳೀಯ ಸಂಸ್ಥೆಗಳ ಕೇತು - 


983 (1058) ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ: 


(ಅ) ಅಡುಗೆಗೆ ರುಚಿವರ್ಧಕ ಅಂಶವಾಗಿ ಬಳಕೆಯಾಗುತ್ತಿರುವ "ಅಜಿನೊಮೊಟೊ" (Tasting Powder) 
ಅನ್ನು ಮತ್ತು ಇತರೆ ರುಚಿವರ್ಧಕಗಳನ್ನು ರಾಜ್ಯದಲ್ಲಿ ಸಂಪೂರ್ಣವಾಗಿ ನಿಷೇಧಿಸುವ ವಿಷಯ 
ಸರ್ಕಾರದ ಮುಂದೆ ಇದೆಯೇ; 


(ಆ) ಇದ್ದಲ್ಲಿ, ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು ; (ಸಂಪೂರ್ಣ ಮಾಹಿತಿ ನೀಡುವುದು) 


( 


(ಇ) ರುಚಿವರ್ಧಕಗಳನ್ನು ಬಳಸುವುದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು 
ಇರುವುದು ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ ಇದ್ದಲ್ಲಿ, ಈ ಕುರಿತು ತೆಗೆದುಕೊಂಡ ಕ್ರಮವೇನು; 
(ಸಂಪೂರ್ಣ ಮಾಹಿತಿ ನೀಡುವುದು) 


(ಈ) "ಅಜಿನೊಮೊಟೊ" (185tin Powdೇಗ ಅನ್ನು ಮತ್ತು ಇತರ ರುಚಿವರ್ಧಕಗಳನ್ನು ರಾಜ್ಯದಲ್ಲಿ 
ಸಂಪೂರ್ಣವಾಗಿ ಯಾವ ಕಾಲಮಿತಿಯಲ್ಲಿ ನಿಷೇಧಿಸಲಾಗ ವುದು ? ಸಂಪೂರ್ಣ ಮಾಹಿತಿ 
ನೀಡುವುದು) 


